ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 31-03-2021 ಪುಶ್ನೆ ಸ೦ಖ್ಯೆ: 350 (2495) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 

ವಿಷಯ: ರಾಜ್ಯಹೆದ್ದಾರಿಗಳನ್ನು ಟೋಲ್‌ ರಸ್ತೆಗಳನ್ನಾಗಿ ಮಾಡುತ್ತಿರುವ ಬಗ್ಗೆ 
(ಅ) ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿಗಳನ್ನು ಟೋಲ್‌ ರಸ್ತೆಗಳನ್ನಾಗಿ 
ಮಾಡಲು ಸರ್ಕಾರ ಚಿ೦ತನೆ ನಡೆಸಿದೆಯೇ; ನಡೆಸಿದಲ್ಲಿ, ರಾಜ್ಯದ ಯಾವ ರಸ್ತೆಗಳನ್ನು 
ಟೋಲ್‌ ರಸ್ತಗಳನ್ನಾಗಿ ಮಾಡಲಾಗುವುದು; 
(ಆ) ರಾಜ್ಯ ಹೆದ್ಮಾರಿಗಳನ್ನು ಈ ರೀತಿಯಲ್ಲಿ ಟೋಲ್‌ ರಸ್ತೆಗಳನ್ನಾಗಿ ಮಾಡಿದ್ದಲ್ಲಿ ಜನರಿಗೆ 
ತೊಂದರೆಯಾಗುವುದಲ್ಲವೇ; ಈ ಟೋಲ್‌ ರಸ್ತೆಗಳನ್ನು ಮಾಡುವ ಮೊದಲು ಸರ್ನೀಸ್‌ 
ರಸ್ತೆಗಳನ್ನು ಮಾಡಲಾಗಿದೆಯೇ; ಈ ಸರ್ಪೀಸ್‌ ರಸ್ತೆಗಳನ್ನು ಮಾಡುವುದು ಕಡ್ಡಾಯವಲ್ಲವೆ; 
(ಸರ್ಕಾರದ ಆದೇಶದ ಪ್ರತಿಯನ್ನು ಒದಗಿಸುವುದು) 


(ಇ) ರಾಜ್ಯದ ಹೆದ್ಮಾರಿಗಳನ್ನು ಟೋಲ್‌ ರಸ್ತೆಗಳನ್ನಾಗಿ ಮಾಡಲು ಇರುವ ನೀತಿ ಮತ್ತು 
ನಿಬಂಧನೆಗಳೇನು? (ಸರ್ಕಾರದ ಆದೇಶದ ಪ್ರತಿಗಳನ್ನು ಒದಗಿಸುವುದು) 


